ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ದಕ್ಷಿಣ ಪಿನಾಕಿನಿ ನದಿ ಯೋಜನೆ ಬಗ್ಗೆ 


ಶ್ರೀ ಕಾಂತರಾಜ್‌ (ಬಿ.ಎಂ.ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 
1305 (1549) ಮಾನ್ಯ ಜಲಸಂಪನ್ಮೂಲ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 
(ಅ) ದಕ್ಷಿಣ ಪಿನಾಕಿನಿ ಪುನರ್‌ ಜೀವನಕ್ಕೆ ಭಾರಿ ಯೋಜನೆಯನ್ನು ರೂಪಿಸಲಾಗಿದೆಯೇ; 


(ಆ) ಹಾಗಿದ್ದಲ್ಲಿ, ದಕ್ಷಿಣ ಪಿನಾಕಿನಿ ಪುನರ್‌ ಜೀವನ ಟ್ರಸ್ಟ್‌ ಅನ್ನು ಯಾವಾಗ ನೊಂದಣಿ ಮಾಡಲಾಗಿದೆ 


(Sd 


ಮತ್ತು ಈ ಟ್ರಿಸ್ಟ್‌ ಬಗ್ಗೆ ಪೂರ್ಣ ಮಾಹಿತಿ ನೀಡುವುದು; 


(ಇ) ಈ ಯೋಜನೆಗೆ ಖರ್ಚು ಮಾಡಲು ತಯಾರಿಸಲಾಗಿರುವ ಯೋಜನಾ ವೆಚ್ಚದ ಮೊತ್ತವೆಷ್ಟು ಹಾಗೂ 
ಈ ಹಣವನ್ನು ಯಾವ ರೀತಿ ಹೊಂದಿಸಲಾಗುವುದು ; (ಮಾಹಿತಿ ನೀಡುವುದು) 


(ಈ) ದಕ್ಷಿಣ ಪಿನಾಕಿನಿ ಪುನರ್‌ ಜೀವನದ ಬಗ್ಗೆ ಕೆಲ ಹಂತದಲ್ಲಿ ಆಕ್ಷೇಪಗಳು ಕೇಳಿಬಂದಿರುವುದು, 
ಸರ್ಕಾರದ ಗಮನಕ್ಕೆ ಬಂದಿದೆಯೇ, ಬಂದಿದ್ದಲ್ಲಿ, ಆ ಆಕ್ಷೇಪಣೆಗಳ ನಿವಾರಣೆಗೆ ಕೈಗೊಂಡ ಕ್ರಮಗಳೇನು; 


Om! 


(ಉ) ಈ ಯೋಜನೆಗೆ ಕೇ೦ದ್ರ ಅರಣ್ಯ ಮತ್ತು ಪರಿಸರ ಇಲಾಖೆ ಮತ್ತು ಹಸಿರು ಪೀಠದಿಂದ ಒಪ್ಪಿಗೆಗಾಗಿ 
ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು ? (ವಿವರ ನೀಡುವುದು) 


